ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 729 (845) 

ಸದಸ್ಯರ ಹೆಸರು ] ಶ್ರೀ ಶಶೀಲ್‌ ಜಿ. ನಮೋಶಿ (ಶಿಕ್ಷಕರ ಕ್ಷೇತ್ರ) 

ಉತ್ತರಿಸಬೇಕಾದ ದಿನಾಂಕ 20. 12.2021 

ಉತ್ತರಿಸಬೇಕಾದವರು & ಉನ್ನತ ಶಿಕ್ಷಣ ಸಚಿವರು 1] 
* ಪ್ರಶ್ನ ಉತ್ತರ 


(ಅ) 


ಇತ್ತೀಚಿಗೆ ಸರ್ಕಾರದ ಕರ್ನಾಟಕ ಪರೀಕ್ಷಾ | 
ಪ್ರಾಧಿಕಾರದ (ಕೆ.ಇ.ಎ.) ವತಿಯಿಂದ 1242 
ಅಧ್ಯಾಪಕರ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ 


ಹೊರಡಿಸಿದ್ದು, ಇದರಲ್ಲಿ ಪತ್ರಿಕೋದ್ಯಮ 
ಮತ್ತು ಸಮೂಹ ಸಂವಹನ ವಿಭಾಗ 
ಇಲ್ಲದಿರುವುದಕ್ಕೆ ಕಾರಣವೇನು; ಈ ಕುರಿತು 
ಸರ್ಕಾರದ ಗಮನಕ್ಕೆ  ಬಂದಿದೆಯೆ; 
ಹಾಗಿದ್ದಲ್ಲಿ ಈ ವಿಭಾಗದ ಸೇರ್ಪಡೆಗೆ 
ಪ್ರಸ್ತಾವನೇನಾದರೂ ಸರ್ಕಾರದ 
ಮುಂದಿದೆಯೇ; 


ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಖಾಲಿಯಿದ್ದ ಸನಾಯಕ| 
ಪ್ರಾಧ್ಯಾಪಕರ ಹುದ್ದೆಗಳಲ್ಲಿ ಹೆಚ್ಚು ಕಾರ್ಯಭಾರವಿರುವ ಮತ್ತು 
ಹೆಚ್ಚು ಹುದ್ದೆಗಳು ಖಾಲಿಯಿದ್ದ ವಿಷಯಗಳಿಗೆ ಆದ್ಯತೆ ನೀಡಿ 
ಅಂತಹ ವಿಷಯಗಳನ್ನು ಗುರುತಿಸಿ 1242 ಅಧ್ಯಾಪಕರ 
ಹುದ್ದೆಗಳ ಭರ್ತಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ (ಕೆಇಎ) 
ವತಿಯಿಂದ ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. 


ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಷಯದಲ್ಲಿ 
16 ಮಂಜೂರಾದ ಹುದ್ದೆಗಳಿಗೆದುರಾಗಿ 14 ಹುದ್ದೆಗಳು 
ಭರ್ತಿಯಾಗಿ ೦2 ಹುದ್ದೆಗಳು ಮಾತ್ರ ಖಾಲಿಯಿರುವುದರಿಂದ 


ರಾಜ್ಯದ ಎಷ್ಟು ಸರ್ಕಾರಿ/ ಅನುದಾನಿತ 
ಕಾಲೇಜುಗಳಲ್ಲಿ ಪತ್ರಿಕೋದ್ಯಮ ಮತ್ತು 
ಸಮೂಹ ಸಂವಹನ ವಿಭಾಗಗಳಿಗೆ; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


ನೇಮಕಾತಿ ಅಧಿಸೂಚನೆಯಲ್ಲಿ ಪರಿಗಣಿಸಿರುವುದಿಲ್ಲ. | 
ರಾಜ್ಯದ ಸರ್ಕಾರಿ/ಅನುದಾನಿತ ಕಾಲೇಜುಗಳಲ್ಲಿ 

ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಕೋರ್ಸುಗಳಿರುವ 

ಕಾಲೇಜುಗಳ ಜಿಲ್ಲಾವಾರು ವಿವರಗಳು ಈ ಕೆಳಕಂಡಂತಿದೆ. 


KS 


ER 


ನಾ 
slNls]|8 [S| 5/ಇ|ಹಡ 


A 
a1a|8|8|8|8|8|8|8|8|3|< 
Ll 


ರಾಜ್ಯದ ಎಷ್ಟು ಸರ್ಕಾರಿ/ಅನುದಾನಿತ ರಾಜ್ಯದ ಸರ್ಕಾರಿ/ಅನುದಾನಿತ ಕಾಲೇಜುಗಳಲ್ಲಿ 
ಕಾಲೇಜುಗಳಲ್ಲಿ ಪತ್ರಿಕೋದ್ಯಮ ಮತ್ತು ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗಗಳಲ್ಲಿ 
ಸಮೂಹ ಸಂವಹನ ವಿಭಾಗದಲ್ಲಿ ಪ್ರಸ್ತುತ | ಪ್ರಸ್ತುತ ಕರ್ತವ್ಯನಿರ್ವಹಿಸುತ್ತಿರುವ ಹಾಗೂ ಖಾಲಿಯಿರುವ 
ಕರ್ತವ್ಯ ನಿರ್ವಹಿಸುತ್ತಿರುವ ಅಧ್ಯಾಪಕರ ಅಧ್ಯಾಪಕರ ಜಿಲ್ಲಾವಾರು ವಿವರಗಳನ್ನು ia 


ಸಂಖ್ಯೆ ಎಷ್ಟು; (ಜಿಲ್ಲಾವಾರು ಮಾಹಿತಿ 
ನೀಡುವುದು) 

ರಾಜ್ಯದ ಎಷ್ಟು ಸರ್ಕಾರಿ/ಅನುದಾನಿತ 
ಕಾಲೇಜುಗಳಲ್ಲಿ ಪತ್ರಿಕೋದ್ಯಮ ಮತ್ತು 
ಸಮೂಹ ಸಂವಹನ ವಿಭಾಗದಲ್ಲಿ ಖಾಲಿ 
ಇರುವ ಹುದ್ದೆಗಳು ಎಷ್ಟು? (ಜಿಲ್ಲಾವಾರು 
ಮಾಹಿತಿ ನೀಡುವುದು) 


ಇಡಿ 234 ಡಿಸಿಇ 2021 | 
(ಡಾ. ಅಶ್ವಥ್‌ನಾರಾಯಣ ಸಿ.ಎನ್‌.) 


ಉನ್ನತ ಶಿಕ್ಷಣ, ಐ.ಟಿ.-ಬಿ.ಟಿ.ವಿಜ್ಞಾನ 
ಮತ್ತು ತಂತ್ರಜ್ಞಾನ, ವಿದ್ಯನ್ಮಾನ ಹಾಗೂ 
ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಚಿವರು 


